ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 


೭. ಮಾನ್ಯ ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಜಿವರು 


1306 

ಶ್ರೀ ಗೋವಿಂದರಾಜು 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
24/12/2021. 
: ಸಹಕಾರ ಸಚಿವರು 


ಕ್ರ.ಸಂ 


ಪ್ರಶ್ನೆ 


ಉತ್ತರ 


(ಅ) 


ಎ.ಪಿ.ಎಂ.ಸಿ ಕಾಯ್ದೆ ಬಂದ 
ನಂತರ ಸರ್ಕಾರಕ್ಕೆ ಯಾವ 
ವಿಧದಲ್ಲಿ ಅನುಕೂಲಕರ 
ಆದಾಯ ಬಂದಿದೆ; 


ಕರ್ನಾಟಿಕ ಕೃಷಿ ಉತ್ಸನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ 
ಕಲಂ 94) ರಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು 
ಸ್ಮಳೀಯ ಪ್ರಾಧಿಕಾರವೆಂದು ಪರಿಗಣಿಸಲಾಗಿದೆ. ರಾಜ್ಯ 
ಸರ್ಕಾರಕ್ಕೆ ಕೃಷಿ ಉತ್ಸನ್ನ ಮಾರುಕಟ್ಟೆ ಸಮಿತಿಗಳು 
ಯಾವುದೇ ತೆರಿಗೆ ಅಥವಾ ಯಾವುದೇ ಶುಲ್ಮವನ್ನು 
ಪಾಪವತಿಸುವಂತಿಲ್ಲ. 


ಕರ್ನಾಟಿಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ವಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966ರಡಿ 
ಕಾರ್ಯನಿರ್ವಹಿಸುವ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗಳು ಕಾಯ್ದೆ ಸಂ೦:59/2020ರ ಮೂಲಕ 
ದಿ:31/12/2020 ರಲ್ಲಿ ಕೈಗೊಂಡು ತಿದ್ದುಪಡಿ ಪೂರ್ವದಲ್ಲಿ 
ಆಗಲಿ ತಿದ್ದುಪಡಿ ನಂತರದಲ್ಲಿ ಆಗಲಿ ಯಾವುದೇ 
ತೆರಿಗೆ/ಶುಲ್ಲವನ್ನು ಪಾವತಿಸಲು ಅವಕಾಶವಿರುವುದಿಲ್ಲ. 
ಹಾಗಾಗಿ ಇಲ್ಲಿ ರೈತರ ಅನುಕೂಲ ಮುಖ್ಯವೇ ವಿನಃ 
ಅನುಕೂಲಕರ ಆದಾಯಪಲ್ಲ. 


ಬಂದಿದ್ದಲ್ಲಿ, ಇದುವರೆಗೂ 
ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 
ಎಷ್ಟು ಹಣ ಬಂದಿದೆ; 


ಉದ್ಭವಿಸುವುದಿಲ್ಲ. 


ಕಾಯ್ದೆ ಅನುಷ್ಠಾನಗೊಂಡ 
ನಂತರ ರೈತರಿಗೆ 
ಅನಮುಕೂಲವಾಗುತ್ತಿದೆಯೆ; 
ಅಥವಾ ತೊಂದರೆಗಳಿವೆಯೇ 
ಎಂಬುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 


ಕರ್ನಾಟಿಕ . ಕೃಷಿ' ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ 
ಕಲಂ 80) ಹಾಗೂ ಕಲಂ 117ಕೆ ತಿದ್ದುಪಡಿ ಮಾಡಿ 
ಅಧಿಸೂಚಿತ ಪೈಷಿ ಉತ್ಪನ್ನಗಳನ್ನು ಎಪಿಎಂಸಿ 
ಪ್ರಾಂಗಣದಲ್ಲಿಯೇ ಮಾರಾಟ ಮಾಡಬೆೆಂಬ ನಿರ್ಬಂಧ 
ತೆರವುಗೊಳಿಸಲಾಗಿದೆ ಹಾಗೂ ಎಪಿಎಂಸಿ ಸಮಿತಿಗಳ 
ನಿಯಂತ್ರಣವನ್ನು ಪ್ರಾಂಗಣಕೆ, ಸೀಮಿತಗೊಳಿಸಿದೆ. ಕಲಂ 
82)ರ ಉಲ್ಲಂಫುನೆಗೆ ದಂಡ ಮತ್ತು ಸಜಿ ಶಿಕ್ಷೆಯನ್ನು 
ವಿಧಿಸುತ್ತಿದ್ದ ಕಲಂ 117ನ್ನು ಕೈಬಿಡಲಾಗಿದೆ. 


ಸರ್ಕಾರವು ಕೈಗೊಂಡ ತಿದ್ದುಪಡಿ ನಂತರದಲ್ಲಿ 
ರಾಜ್ಯದಲ್ಲಿನ ರೈತರು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು 
ಹಿ೦ದಿನಂತೆ' ಪ್ರಾಂಗಣದಲ್ಲಿ, ಲೈಸೆನ್ಸ್‌ ಹೊಂದಿರುವ ನೇರ 
ಖರೀದಿ ಕೇಂದ್ರ, ರೈತ-ಗ್ರಾಹಕ ಮಾರುಕಟ್ಟೆ ಪ್ರಾಂಗಣ, 
ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಅಥವಾ ತಮ್ಮ 
ಹೊಲದಲ್ಲೇ ತಮ್ಮ ಇಚ್ಛೆಯಂತೆ ಮಾರಾಟ ಮಾಡಲು 
ಹಾಗೂ ಹೆಚ್ಚಿನ ಧಾರಣೆ ಪಡೆಯಲು ಅವಕಾಶ 
ಲಭ್ಯವಾಗಿದೆ. ಇದರಿ೦ದ ರೈತರಿಗೆ ಅನುಕೂಲವಾಗುತ್ತದೆ. 


ಪುಸ್ತುತ ತಿದ್ದುಪಡಿ ನಂತರದ ಬೆಳವಣಿಗೆಯಲ್ಲಿ ರೈತರು 
ಅನಾನೂಕೂಲಕ್ಕ ಒಳಗಾಗಿರುವ ಕುರಿತು ಸರ್ಕಾರದ 
ಗಮನಕ್ಕೆ ಬಂದಿಲ್ಲ. 


-2 


ಏಂದದನ್ನಿ ಮಾವ ಕಮ 
ಕೈಗೊಳ್ಳಲಾಗಿದೆ; 


ಉದ್ಭವಿಸುವುದಿಲ್ಲ 
© 


ಎ.ಪಿ.ಎಂ.ಸಿ ಕಾಯ್ದೆ 
ಅನುಷ್ಠಾನದ ಮೊದಲು 
ಎಷ್ಟು ಆದಾಯ ಸರ್ಕಾರಕ್ಕೆ 
ಬರುತ್ತಿತ್ತು; (ವಿಪರಗಳನ್ನು 
ನೀಡುವುದು) 


| ಮಾರುಕಟ್ಟೆ ಕಾಯ್ದೆ ಅನುಷ್ಠಾನದ ಮೊದಲು ರಾಜ್ಯದ 


ಎಪಿಎಂಸಿಗಳಿಂದ. ಸರ್ಕಾರಕೆ ಆದಾಯ ರೂಪದಲ್ಲಿ 
ಯಾವುದೇ ಹಣ ಬರುತಿರಲಿಲ್ಲ. ಬದಲಾಗಿ, 


1) ಮಾರುಕಟ್ಟೆ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸುವ 
ಅಧಿಕಾರಿ/ಸಿಬ್ಬಂದಿಗಳ ವೇತನ ಭತ್ಯೆ ಇತರೆ ಭತ್ಯೆ, 
ಮಾರುಕಟ್ಟೆ ಸಮಿತಿಗಳ ಚುನಾವಣೆ ವೆಚ್ಚ ಮುಂತಾದ 
ಬಾಬ್ದುಗಳಿಗೆ ತಗಲುವ ವೆಚ್ಚವನ್ನು ಭರಿಸಲು ಮಾರುಕಟ್ಟೆ 
ಕಾಯ್ದೆ ಕಲಂ 91ರ ಮೇರೆಗೆ ಇಲಾಖಾ ವಿರ್ದೇಶಕರು | 
ವಿಗಧಿಪಡಿಸುವ ದರದಲ್ಲಿ ಮಾರುಕಟ್ಟೆ ಸಮಿತಿಗಳು ರಾಜ್ಯ 
ಸಂಚಿತ ನಿಧಿಗೆ ವಂತಿಗೆ ರೂಪದಲ್ಲಿ ಪಾವತಿಸಿರುತ್ತವೆ. 


2೫ ಅಲ್ಲದೆ, ಕಾಯ್ದೆ ಕಲಂ 6-ಬಿ ರಡಿ ಮಾರುಕಟ್ಟೆ 
ಸಮಿತಿಗಳು ಸರ್ಕಾರವು ಬಿಗಧಿಪಡಿಸುವ ಮಾರುಕಟ್ಟೆ 
ಶುಲ್ಕದ ದರದ ಶೇಕಡವಾರು' ವಂತಿಗೆಯನ್ನು ಸರ್ಕಾರವು" 
ಸ್ಮಾಪಿಸಿರುವ ಆವರ್ತ ನಿಧಿಗೆ ಜಮೆ ಮಾಡುತಿರು ತವೆ. 


ಈ ಹಿಂದಿನ 3 ವರ್ಷಗಳಲ್ಲಿ ಈ ರೀತಿ ಪಾವತಿಸಿರುವ 
ವಿವರಗಳು ಈ ಕೆಳಕಂಡಂತಿದೆ. 


ವರ್ಷ ರಾಜ್ಯ ಸಂಚಿತ 
ವಿಧಿಗೆ 

ಪಾವತಿಯಾದ ' 
ಮೊತ್ತ. 

(ರೂ.ಲಕ್ಷಗಳಲ್ಲಿ) 
7700.74 
6081.29 
1571.50 

(ದಿ:31/07/2020ರ | 
ಅಂತ್ಯಕ್ಕೆ) J 


"ಮೊತ್ತ 
(ರೂ.ಲಳೆಗಳಲ್ಲಿ) | | 


2018-19 
2019-20 
2020-21 


13561.70 
11000.44 
8835.40 


ಕೃಷಿ ಉತ್ಪನ್ನಗಳನ್ನು 
ಸರಿಯಾದ ದರಕ್ಕೆ ರೈತರು 
ಮಾರಾಟಿ ಮಾಡಲು 
ಸಾಧ್ಯವಾಗುತ್ತಿಲ್ಲ ಎಂಬುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? (ವಿವರಗಳನ್ನು 
ನೀಡುವುದು) 


Lr | 
ಕರ್ನಾಟಿಕ ಕೃಷಿ ಉತ್ಸನ್ನ ಮಾರುಕಟ್ಟೆ ವ್ಯವಹಾರ | 
(ನಿಯಂತ್ರಣ ಮತ್ತು ಅಭಿವೃದ್ಧಿ ಅಧಿನಿಯಮ 1966ರ 
ಕಲಂ 76 ರಡಿ ಗುರುತುಪಡಿಸಲಾದ ವಿಧಾನಗಳಾದ ಇ- 
ಟೆಂಡರ್‌ ಪದ್ಧತಿ, ಸಾರ್ವಜನಿಕ ಹರಾಜು ಅಥವಾ ಬಹಿರಂಗ | 
ಒಪ್ಪಂದದ ರೀತಿಯಲ್ಲಿ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ 
ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಅವಕಾಶ ಇರುವುದರಿಂದ 
ರೈತರಿಗೆ ಸ್ಪರ್ಧಾತಕ ಬೆಲೆ ದೊರಕಲು ಸಾಧ್ಯವಾಗುತ್ತಿದೆ. 
ಕೃಷಿ ಉತ್ಸನ್ನಗಳನ್ನು ಸರಿಯಾದ ದರಕ್ಕೆ ರೈತರು ಮಾರಾಟ 
ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬುದು ಸರ್ಕಾರದ 
ಗಮನಕ್ಕೆ ಬಂದಿಲ್ಲ. 


ಸಿಒ 336 ಎ೦ಆರ್‌ಇ 2021 


( ಗ 

TY 69 ಮ್‌ 

(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


